ಕರ್ನಾಟಕ ವಿಧಾನ ಪರಿಷತು 


| ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 


955 


ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ನ ಸ್ಥಳೀಯ ಸ ಸಂಸ್ಥೆಗಳ ಕ್ಷೇತ) 


ka! ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು ಸ ಶಿಕ್ಷ) 


ಸರ್ಕಾರದ ಗಮನಕ್ಕೆ ಇದೆಯೇ; 


ಉತ್ತರಿಸಬೇಕಾದ ದಿನಾಂಕ | 15-03-2021 
ಪ್ರ್ನೆ ಉತ್ತರ 
(ಅ)[ಗುಲ್ಬರ್ಗ: ವಿಶ್ವವಿದ್ಯಾಲಯಗಳಲ್ಲಿ IK 
ಪದವಿ ಮುಗಿದ ಸಂತರ 
ಕಾನ್ಫೊಕೇಷನ್‌ ಸರ್ಟಿಫಿಕೇಟ್‌ 
ಪಡೆದುಕೊಳ್ಳಲು ಪದವಿ ಪಡೆದ ಇಲ್ಲ 
ವಿದ್ಯಾರ್ಥಿಗಳಿಗೆ 
ತೊಂದರೆಯಾಗುತ್ತಿರುವುದು 


(ಈ) 


ಪದವಿ ಮುಗಿದ ನಂತರ ಮಾರ್ಕ 


ಪದವಿಯನ್ನು ಪೂರೈಸಿದ ಅರ್ಹ ಪದವೀಧರರ ಪಟ್ಟಿಗೆ 


ತೆಗೆದುಕೊಳ್ಳುವುದು ಸರಿಯೇ? 


ಕಾರ್ಡ ಜೊತೆ . ಕಾನ್ನೊಕೇಷನ್‌ | ಮಾನ್ಯ ಕುಲಾಧಿಪತಿಗಳ ಒಪ್ಪಿಗೆ ಪಡೆಯಬೇಕಾಗುವುದರಿಂದ ಮತ್ತು |. 
ಸರ್ಟಿಫಿಕೇಟ್‌ ನೀಡಲು | ಕುಲಾಧಿಪತಿಗಳ ಒಪ್ಪಿಗೆ ಪಡೆದು ಅಂಕಪಟ್ಟಿಯ ' ಜೊತೆಗೆ 
ವಿಶ್ವವಿದ್ಯಾನಿಲಯಗಳಿಗೆ ಇರುವ | ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ವಿತರಿಸಲು ಕಾಲಾವಕಾಶದ 
ತೊಂದರೆ ಏನು; ಅವಶ್ಯಕತೆ ಇರುತ್ತದೆ. 

(ಇ) | ಕಾನ್ನೊಕೇಷನ್‌ ಸರ್ಟಿಫಿಕೇಟ್‌ ಕಾನ್ಫೊಕೇಷನ್‌ ಸರ್ಟಿಫಿಕೇಟ್‌ಗಳ ಗುಣಮಟ್ಟ ಮತ್ತು 
ತೆಗೆದುಕೊಳ್ಳಲು ವರ್ಷದಿಂದ | ಭದ್ರತೆಯ ಗುಣಲಕ್ಷಣಗಳನ್ನು ಉತ್ತಮಪಡಿಸಿದ ಸಂದರ್ಭದಲ್ಲಿ 
ವರ್ಷಕ್ಕೆ ಹೆಚ್ಚು ಶುಲ್ಕ ಮಾತ್ರ ಶುಲ್ಕಗಳನ್ನು ಹೆಚ್ಚಿಸಲಾಗುವುದು. 


ಇಡಿ 92 ಯುಎನ್‌ಇ 2021 


(ಡಾ: ಅಶ್ವಥ್‌”'ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ. ಕೌಶಲ್ಯಾಭಿವ್ಯ 
ಉದ್ಯಮಶೀಲತೆ ಮತ್ತು ಜೀವನೋಪಾಯ KN 


